ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಎರಡನೇ ಅಧಿವೇಶನ) 


ಕಾರ್ಯಕಲಾಪಗಳ ಪಟ್ಟ 


ಸೋಮವಾರ, ದಿನಾಂಕ ೦೭2ನೇ ಡಿಸೆಂಬರ್‌, 2೦13 
(ಸಮಯ: ಬೆಳಗ್ಗೆ 11.0೦ ಗಂಟಿಗೆ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಆರನೇ ಪಟ್ಟ 


ಆ) ದಿನಾಂಕ 26.11.2013ರ ಎರಡನೇ 
ಪಟ್ಟಿಯಿಂದ ವರ್ಗಾವಣೆಗೊಂಡ 
ಶ್ರೀ ಮುನಿರತ್ನ ಅವರ ಚುಕ್ಕೆ ; ಕಂದಾಯ ಸಚಿವರು 
ಗುರುತಿನ ಪ್ರಶ್ನೆ ಸಂಖ್ಯೆ: 20(671) 


ಇ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಆರನೇ ಪಟ್ಟ 


2. ವಿತ್ತೀಯ ಕಾರ್ಯಕಲಾಪಗಳು 


ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಯವರು) ಅವರು:- 


1) 2೦13-14ನೇ ಸಾಅನ ಪೂರಕ ಅಂದಾಜುಗಳ (ಮೊದಲನೇ ಕಂತು) 
ಮಂಡನೆ. ಚರ್ಚೆ, ಸರ್ಕಾರದಿಂದ ಉತ್ತರ ಹಾಗೂ ಮತಕ್ಕೆ ಹಾಕುವುದು. 


11) 2೦13-14ನೇ ಸಾಅನ ರಾಜ್ಯ ಹಣಕಾಸಿನ ಮಧ್ಯಮಾವಧಿ ಪರಿಶೀಲನಾ 
ವರದಿಯನ್ನು ಮಂಡಿಸುವುದು. 


3. ಶಾಸನ ರಚನೆ 


1 ವಿಧೇಯಕವನ್ನು ಹಿಂದಕ್ಕೆ ಪಡೆಯುವುದು. 


ಕರ್ನಾಟಕ ಅತ್ಯಾವಶ್ಯಕ ಸೇವೆಗಳ ನಿರ್ವಹಣಾ ವಿಧೇಯಕ, 2೦೦೨. 


ಶ್ರೀ ರಾಮಅಂಗಾರೆಡ್ಲಿ (ಸಾರಿಗೆ ಸಚಿವರು) ಅವರು:- 


2೦೦೨ನೇ ಸಾಅನ ಕರ್ನಾಟಕ ಅತ್ಯಾವಶ್ಯಕ ಸೇವೆಗಳ ನಿರ್ವಹಣಾ 
ವಿಧೇಯಕವನ್ನು ಹಿಂಪಡೆಯಬೇಕೆಂದು ಅನುಮತಿ ಕೋರುವುದು. 


ಪು.ತಿ.ನೋ., 


_ಐಿ- 
11. ವಿಧೇಯಕಗಳನ್ನು ಮಂಡಿಸುವುದು 


1 ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 4) ವಿಧೇಯಕ, 2೦13 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಧನವಿನಿಯೋಗ (ಸ೦ಖ್ಯೆ 4) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


2) ಕರ್ನಾಟಕ ಪಂಚಾಯತ್‌ ರಾಜ್‌ (ತಿದ್ದುಪಡಿ) ವಿಧೇಯಕ, 2೦13 
ಶ್ರೀ ಎಚ್‌. ಕೆ. ಪಾಟೀಲ್‌ ( ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಪ೦ಚಾಯತ್‌ ರಾಜ್‌ (ತಿದ್ದುಪಡಿ) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


111. ವಿದೇಯಕಗಳನ್ನು ಪರ್ಯಾಲೋಜಿಸುವುದು 
ಹಾಗೂ ಅಂಗೀಕರಿಸುವುದು 


1 ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 4) ವಿಧೇಯಕ, 2೦13. 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಧನವಿನಿಯೋಗ (ಸ೦ಖ್ಯೆ 4) 
ವಿಧೇಯಕವನ್ನು ಪರ್ಯಾಲೋಜಚಿಸಬೇಕೆ೦ದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆ೦ದು ಸೂಚಿಸುವುದು. 


2) ಕರ್ನಾಟಕ ಅತ್ಯಾವಶ್ಯಕ ಸೇವೆಗಳ ನಿರ್ವಹಣಾ ವಿಧೇಯಕ, 2೦13. 


ಶ್ರೀ ರಾಮಅಂಗಾರೆಡ್ಡಿ (ಸಾರಿಗೆ ಸಚಿವರು) ಅವರು:- 


ಅ) 2013ನೇ ಸಾಲಿನ ಕರ್ನಾಟಕ ಅತ್ಯಾವಶ್ಯಕ ಸೇವೆಗಳ ನಿರ್ವಹಣಾ 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


3) ಕರ್ನಾಟಕ ಭೂ ಕಂದಾಯ (ತಿದ್ದುಪಡಿ) ವಿಧೇಯಕ, 2೭೦13. 


ಶ್ರೀ ವಿ.ಶ್ರೀನಿವಾಸ ಪ್ರಸಾದ್‌ (ಕಂದಾಯ ಸಚಿವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಭೂ ಕಂದಾಯ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಜಚಿಸಬೇಕೆ೦ದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆ೦ದು ಸೂಚಿಸುವುದು. 


ಪು.ತಿ.ನೋ., 


ಡಿ 


4) ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ (ತಿದ್ದುಪಡಿ)ವಿಧೇಯಕ, 2೦13. 
ಶ್ರೀಮತಿ ಉಮಾಶ್ರೀ ( ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಹಾಗೂ 
ಕನ್ನಡ ಮತ್ತು ಸಂಸ್ಕೃತಿ ಸಚಿವರು) ಅವರು:- 
ಅ) 2೦13ನೇ ಸಾಅನ ರಾಜ್ಯ ಮಹಿಳಾ ಆಯೋಗ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


5) ಕರ್ನಾಟಕ ಕೊಳಚೆ ಪ್ರದೇಶಗಳ (ಮೇಲ್ದಾಟು ಮತ್ತು ನಿರ್ಮೂಲನ) 
(ತಿದ್ದುಪಡಿ) ವಿಧೇಯಕ, 2೦13. 


ಡಾ। ಎಂ.ಹೆಚ್‌. ಅಂಬರೀಷ್‌ (ವಸತಿ ಸಚಿವರು) ಅವರು 


ಅ) 2೦13ನೇ ಸಾಅನ ಕರ್ನಾಟಕ ಕೊಳಚೆ ಪ್ರದೇಶಗಳ (ಮೇಲ್ಭ್ಚಾಟು 
ಮತ್ತು ನಿರ್ಮೂಲನ) (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯಾಲೋಜಚಿಸಬೇಕೆ೦ದು ಸೂಚಿಸುವುದು; 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


6) ಕರ್ನಾಟಕ ಕೈಗಾರಿಕೆಗಳ (ಸೌಲಭ್ಯ)(ತಿದ್ದುಪಡಿ) ವಿಧೇಯಕ, 2೦13 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಯವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಕೈಗಾರಿಕೆಗಳ (ಸೌಲಭ )(ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಜಸಬೇಕೆಂದು ಸೂಜಸುವುದು: 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


7) ಕರ್ನಾಟಕ ಸಿವಿಲ್‌ ಸೇವೆಗಳ (ಜಲ ಸಂಪನ್ಮೂಲ ಸೇವೆ)(ಸಹಾಯಕ ಇಂಜನಿಯರುಗಳ 
ಮತ್ತು ಕಿರಿಯ ಇಂಜನಿಯರುಗಳ ವಿಶೇಷ ನೇಮಕಾತಿ) ವಿಧೇಯಕ, 2೦13. 


ಶ್ರೀ ಎಂ.ಜ. ಪಾಟೀಲ್‌ (ಭಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರು) ಅವರು:- 
ಅ) 2೦13ನೇ ಸಾಅನ ಕರ್ನಾಟಕ ಸಿವಿಲ್‌ ಸೇವೆಗಳ (ಜಲ ಸ೦ಪನ್ಮೂಲ 
ಸೇವೆ)(ಸಹಾಯಕ ಇಂಜನಿಯರುಗಳ ಮತ್ತು ಕಿರಿಯ ಇಂಜನಿಯರುಗಳ ವಿಶೇಷ 


ನೇಮಕಾತಿ) ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂ೦ದು ಸೂಚಿಸುವುದು: 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಪು.ತಿ.ನೋ., 


೨೨ 


5) ರಾಜೀವ್‌ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ 
(ತಿದ್ದುಪಡಿ) ವಿಧೇಯಕ, 2೦13. 


ಡಾ। ಶರಣಪ್ರಕಾಶ್‌ ಆರ್‌. ಪಾಟೀಲ್‌ (ವೈದ್ಯಕೀಯ ಶಿಕ್ಷಣ 
ರಾಜ್ಯ ಸಚಿವರು) ಅವರು:- 


ಅ) 2೦13ನೇ ಸಾಅನ ರಾಜೀವ್‌ ಗಾಂಧಿ ಆರೋಗ್ಯ 
ವಿಜ್ಞಾನಗಳ ವಿಶ್ವವಿದ್ಯಾಲಯ (ತಿದ್ದುಪಡಿ) ವಿಧೇಯಕವನ್ನು 
ಪರ್ಯೌಲೋಔಸಬೆಕಕೆಂದು ಸೂಔಸುವುದು: 


ಆ) ಹಾಗೂ ವಿಧೇಯಕವನ್ನು ಅ೦ಗೀಕರಿಸಬೇಕೆ೦ದು ಸೂಚಿಸುವುದು. 


೨) ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಮತ್ತು ಕೆಲವು 
ಇತರ ಕಾನೂನುಗಳ (ತಿದ್ದುಪಡಿ) ವಿಧೇಯಕ, 2೭೦13. 


ಶ್ರೀ ವಿನಯಕುಮಾರ್‌ ಸೊರಕೆ (ನಗರಾಭವೃದ್ಧಿ ಸಚಿವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ 


ಯೋಜನೆ ಮತ್ತು ಕೆಲವು ಇತರ ಕಾನೂನುಗಳ | (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಡಿಸುವುದು; 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


10)ಕರ್ನಾಟಕ ಭೂ ಕಂದಾಯ ( ಎರಡನೇ ತಿದ್ದುಪಡಿ) ವಿಧೇಯಕ, 2೦12. 
ಶ್ರೀ ವಿ. ಶ್ರೀನಿವಾಸ ಪ್ರಸಾದ್‌ ( ಕಂದಾಯ ಸಚಿವರು) ಅವರು:- 


ಅ) ಉಭಯ ಸದನಗಳ೦ದ ಅಂಗೀಕಾರವಾದಂತೆ ಮತ್ತು 
ಘನತೆವೆತ್ತ ರಾಜ್ಯಪಾಲರಿಂದ ಪುನರ್‌ ಪರಿಗಣನೆಗಾಗಿ 
ಸಂದೇಶದೊಂದಿಗೆ ಹಿ೦ದಿರುಗಿಸಿರುವ 2೦1೭ನೇ ಸಾಅನ ಕರ್ನಾಟಕ 


ಭೂ ಕಂದಾಯ (ಎರಡನೇ ತಿದ್ದುಪಡಿ) ವಿಧೇಯಕವನ್ನು 
ಪುನರ್‌ ಪರ್ಯಾಲೋಚಜಿಸಬೇಕೆಲದು ಸೂಚಿಸುವುದು: 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಕರ್ನಾಟಕ ಪಂಚಾಯತ್‌ ರಾಜ್‌ (ತಿದ್ದುಪಡಿ) ವಿಧೇಯಕ, 2೦13 
ಶ್ರೀ ಎಚ್‌. ಕೆ. ಪಾಟೀಲ್‌ ( ಗ್ರಾಮೀಣಾಜವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 


ಸಚಿವರು) ಅವರು:- 


11) 


ಅ) 2೦13ನೇ ಸಾಅನ ಕರ್ನಾಟಕ ಪಂಚಾಯತ್‌ ರಾಜ್‌ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆ೦ದು ಸೂಚಿಸುವುದು; 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಪು.ತಿ.ನೋ., 


4. ನಿಯಮ ೮೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1... ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಹೆಚ್‌.ಕೆ... ಕುಮಾರಸ್ವಾಮಿ 
ಹೆಚ್‌.ಡಿ.ರೇವಣ್ಣ, ಹೆಚ್‌.ಸಿ. ಬಾಲಕೃಷ್ಣ, ಎನ್‌.ಹೆಚ್‌. ಕೋನರೆಡ್ಡಿ ಹಾಗೂ ಇತರರು ಉತ್ತರ 
ಕರ್ನಾಟಕದ ೨ ಜಲ್ಲೆಗಳಗೆ ಕಳಸಾ-ಬಂಡೂರಿ ನಾಲಾ ಯೋಜನೆಯನ್ನು 
ಅನುಷ್ಠಾನಗೊಳಸಲು ವಿಳ೦ಬ ನೀತಿಯನ್ನು ಅನುಸರಿಸುತ್ತಿರುವ ಬಗ್ಗೆ 


ಮತ್ತು 


ಶ್ರೀಯುತರುಗಳಾದ ಜಗದೀಶ ಶೆಟ್ಟರ, ಬಸವರಾಜ ಬೊಮ್ಮಾಯಿ, ಲಕ್ಷ್ಮಣ ಸವದಿ, 
ಕೆ.ಜಿ.ಬೋಪಯ್ಯ. ಮತ್ತು ಅರವಿಂದ ಅಂಬಾವಳ ಹಾಗೂ ಇತರರು ಕಳಸಾ-ಬಂಡೂರಿ 
ನಾಲಾ ಕಾಮಗಾರಿ ಯೋಜನೆಯು 2೦೦6-೦7 ರಲ್ಪ ಪ್ರಾರಂಭಸಲಾಗಿದ್ದರೂ 
ಇದೂವರೆಗೂ ಪೂರ್ಣಗೊಳ್ಳದೆ ನಿಧಾನಗತಿಯಲ್ಲ ಸಾಗುತ್ತಿರುವ ಬಗ್ಗೆ ಚರ್ಚೆ. 


೮. ಗಮನ ಸೆಳೆಯುವ ಸೂಚನೆಗಳು 


1 ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹೊಳೆನರಸೀಪುರ ತಾಲ್ಲೂಕಿನ ದುದ್ದ, ಪಡುವಲಹಿಪ್ರೆ 
ಮತ್ತು ಹರದನಹಳ್ಳಗಳ ಸಮುದಾಯ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆಯಿಂದ ರೋಗಿಗಳಗೆ 
ತೊ೦ದರೆಯುಂಟಾಗುತ್ತಿರುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ 
ಗಮನ ಸೆಳೆಯುವುದು. 


2. ಶ್ರೀ ಕೆ.ಜ.ಬೋಪಯ್ಯ ಅವರು ಕೊಡಗು ಜಲ್ಲೆ ಮಡಿಕೇರಿ ತಾಲ್ಲೂಕಿನ ಸಂಪಾಜೆ. 
ಚೆಂಬು. ಪೆರಾಜೆ ಮತ್ತು ಕರಿಕೆ ಗ್ರಾಮಪಂಚಾಯತಿ ವ್ಯಾಪ್ತಿಯಲ್ಲ ಅಡಿಕೆ ಬೆಳೆಗೆ ಕೊಳೆ 
ರೋಗ ಉಂಟಾಗಿ ಬೆಕೆಯು ನಾಶವಾಗಿರುವುದರಿಂದ ರೈತರು ಸ೦ಕಷ್ಟಕ್ಕೆ ಒಳಗಾಗಿರುವ 
ಬಗ್ಗೆ ಮಾನ್ಯ ತೋಟಗಾರಿಕೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರ ಗಮನ ಸೆಳೆಯುವುದು. 


3. ಶ್ರೀ ಎಂ.ಟ. ಕೃಷ್ಣಪ್ಪ ಅವರು 2೦12-13ನೇ ಸಾಅನ ಸುವರ್ಣ ಗ್ರಾಮ ಮತ್ತು 
ಸಿ.ಎ೦.ಜ.ಎಸ್‌ವೈ ಯೋಜನೆಗಳನ್ನು ಮುಂದುವರಿಸುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ 
ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


4. ಶ್ರೀಯುತರಾದ ಬಸವರಾಜ ರಾಯರೆಡ್ಡಿ ಮತ್ತು ಅಪ್ಪಾಜಿ ನಾಡಗೌಡ ಅವರುಗಳು 
ಕೊಪ್ಪಳ ಜಲ್ಲೆಯ ಯಲಬುರ್ಗಾ, ಕುಷ್ಠಗಿ ಹಾಗೂ ಕೊಪ್ಪಳ ತಾಲ್ಲೂಕುಗಳು ಮತ್ತು 
ಬಜಾಪುರ ಜಲ್ಲೆಯ ಮುದ್ದೇಜಹಾಳ ಮತ್ತು ಇಂಡಿ ತಾಲ್ಲೂಕುಗಳನ್ನು ಬರಪೀಡಿತ 
ಪ್ರದೇಶಗಳೆಂದು ಘೋಷಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


ರ. ಡಾ ಐ.ಐ. ಮಾಲಕರೆಡ್ಡಿ ಅವರು ಭಾರತದ ಸಂವಿಧಾನದ ಅನುಚ್ಛೇದ 371 ಜೆ 
ತಿದ್ದುಪಡಿ ಅನ್ವಯ ಹೈದ್ರಾಖಾದ-ಕರ್ನಾಟಕ ಪ್ರದೇಶದ ಜಲ್ಲೆಗಕಲ್ಪ್ಲನ ಖಾಅಯುರುವ 
ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


ಪು.ತಿ.ನೋ., 


-6- 


6. ಶ್ರೀ ಗುರು ಪಾಟೀಲ ಶಿರವಾಳ ಅವರು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಆಲಮಟ್ಟ 
ಹಾಗೂ ನಾರಾಯಣಪುರ ಅಣೆಕಟ್ಟನಿಂದ ಅಚ್ಚುಕಟ್ಟು ಪ್ರದೇಶದ ರೈತರ ಜಮೀನಿಗೆ 
ಮಾರ್ಚ್‌ ಅಂತ್ಯದವರೆಗೆ ನೀರು ಹರಿಸುವ ಬಗ್ಗೆ ಭಾರೀ ಮತ್ತು ಮಧ್ಯಮ ನೀರಾವರಿ 
ಸಚಿವರ ಗಮನ ಸೆಳೆಯುವುದು. 


7. ಶ್ರೀಯುತರಾದ ಕೆ.ಎಸ್‌. ಮಂಜುನಾಥ, ಎ೦.ಕೃಷ್ಣಾರೆಡ್ಡಿ, ಕೆ.ಆರ್‌. ರಮೇಶ್‌ಕುಮಾರ 
ಮತ್ತು ಪಿಳ್ಳ ಮುನಿಶಾಮಪ್ಪ ಅವರುಗಳು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹದ 
ಸಿಬ್ಬ೦ದಿಯವರಿಗೆ ಕನಿಷ್ಠ ವೇತನ, ಚಸಿಯೂಟ ಸೌಲಭ್ಯ ಮತ್ತು ಅವರುಗಳನ್ನು ಶಾಲಾ 
ಸಿಬ್ಬ೦ದಿಗಳೆಂದು ಪರಿಗಣಿಸುವುದರ ಜೊತೆಗೆ ಅವರಿಗೆ. ವರ್ಗಾವಣೆ ಸೌಲಭ್ಯವನ್ನು 
ಕಲ್ಪಸುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


5. ಶ್ರೀ ಜ.ಬ. ನಿಂಗಯ್ಯ ಅವರು ಮೂಡಿಗೆರೆ ಎಂ.ಜ.ಎಂ. ಸಾರ್ವಜನಿಕ ಆಸ್ಪತ್ರೆಯಲ್ಲ 
ವೈದ್ಯರ ಕೊರತೆ ಇರುವುದರಿಂದ ಉಂಟಾಗುತ್ತಿರುವ ತೊಂದರೆಯ ಬಗ್ಗೆ ಮಾನ್ಯ ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


೨. ಶ್ರೀಯುತರಾದ ಹೆಚ್‌.ಡಿ.ರೇವಣ್ಣ. ಕೆ.ಎಂ.ಶಿವಅಂಗೇಗೌಡ ಮತ್ತು 
ಸಿ.ಎನ್‌. ಬಾಲಕೃಷ್ಣ ಅವರುಗಳು ಹಾಸನ ನಗರದಲ್ಲ ಅಲ್ಲಾ ನ್ಯಾಯಾಲಯ ಸಂಕೀರ್ಣ 
ಕಟ್ಟಡದ ಎರಡನೇ ಹಂತದ ಕಾಮಗಾರಿಗಳಗೆ ಅವಶ್ಯಕ ಅನುದಾನ ಐಬಡುಗಡೆ 
ಮಾಡದಿರುವುದರಿಂದ ಕಾಮಗಾರಿಗಳು ಕುಂಠಿತಗೊಂಡಿರುವ ಬಗ್ಗೆ ಮಾನ್ಯ ಕಾನೂನು, 
ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ 
ಮತ್ತು ಪಶುಸಂಗೋಪನೆ ಸಚಿವರ ಗಮನ ಸೆಳೆಯುವುದು. 


10. ಶ್ರೀಯುತರಾದ ಸಿ.ಎನ್‌. ಬಾಲಕೃಷ್ಣ, ಹೆಚ್‌.ಡಿ.ರೇವಣ್ಣ, ಕೆ.ಎಂ.ಶಿವಅ೦ಗೇಗೌಡ 
ಅವರುಗಳು ಹಾಸನ ಅಲ್ಲೆಯಲ್ಲ 2೦1೨-13ನೇ ಸಾಅನ ಪರಿಶಿಷ್ಟ ಜಾತಿ ಉಪ ಯೋಜನೆ 
ಕ್ರೋಢೀಕೃತ ಅನುದಾನದಲ್ಲ ಪರಿಶಿಷ್ಠ ಜಾತಿಯವರ ಕಾಲೋನಿಗಳಗೆ ಸಿ.ಸಿ ರಸ್ತೆ ಮತ್ತು 
ಒಳಚರಂಡಿಗಳ ಅಭಿವೃದ್ಧಿ ಕಾಮಗಾರಿಗಳಗೆ ಅವಶ್ಯಕ ಅನುದಾನವನ್ನು ಬಡುಗಡೆ 
ಮಾಡದಿರುವ ಬಗ್ಗೆ ಸಮಾಜ ಕಲ್ಯಾಣ ಹಾಗೂ ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರ 
ಗಮನ ಸೆಳೆಯುವುದು. 


1. ಶ್ರೀ ಕೆ.ಎಂ. ಶಿವಅ೦ಗೇಗೌಡ ಅವರು ರಾಜ್ಯದಲ್ಲಿ ಸರ್ವೆ ಕಾರ್ಯವನ್ನು ಕೈಗೊಳ್ಳಲು 
ರೂ 300 ರಿಂದ 12೦೦ಗಳ ವರೆಗೆ ವಸೂಲಅ ಮಾಡುತ್ತಿರುವುದರಿಂದ 
ರೈತರಿಗುಂಬಾಗುತ್ತಿರುವ ತೊಂದರೆಯ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


12. ಶ್ರೀ ಡಿ. ನಾಗರಾಜಯ್ಯ ಅವರು ತುಮಕೂರು ಜಲ್ಲೆ ಕುಣಿಗಲ್‌ ತಾಲ್ಲೂಕಿನ 
ವ್ಯಾಪ್ಸಿಯಲ್ಲ ಬರುವ ಮದ್ದೂರು ರಸ್ತೆಯನ್ನು ಕೇಶಿಪ್‌ ವತಿಂಉ೦ದ ಅಭಿವೃದ್ಧಿಪಡಿಸುವ ಬಗ್ಗೆ 
ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


13. ಶ್ರೀ ಪಿ ರಾಜೀವ್‌ ಅವರು ಕರ್ನಾಟಕ ವಿದ್ಯುತ್‌ ನಿಗಮ (ವಿಜಲೆನ್ಸ್‌) ದವರು ರೈತರು 
ಅಕ್ರಮವಾಗಿ ಪಂಪ್‌ಸೆಟ್‌ಗಳಗೆ ವಿದ್ಯುತ್‌ ಸ೦ಪರ್ಕ ಪಡೆದಿರುವರೆ೦ದು ಸುಳ್ಳು ಆರೋಪ 
ಹೊರಿಸಿ ಮೊಕದ್ದಮೆಗಳನ್ನು ದಾಖಅಖಸುತ್ತಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 

ಪು.ತಿ.ನೋ., 


ಹ 


14. ಶ್ರೀ ಸಂಜಯ ಪಾಟೀಲ್‌ ಅವರು ರಾಜ್ಯದಲ್ಲ ಅಲ್ಪಸಂಖ್ಯಾತರ ಪೈಕಿ ಮುಸ್ಲಿಂ ವರ್ಗದ 
ವಿದ್ಯಾರ್ಥಿಗಳಗೆ ಆನ್‌ಲೈನ್‌ ಮೂಲಕ ವಿದ್ಯಾರ್ಥಿವೇತನವನ್ನು ಪಾವತಿಸುತ್ತಿರುವಂತೆ 
ಶ್ರಿಶ್ಚಿಯನ್‌ ಮತ್ತು ಜೈನ್‌ ಧರ್ಮದ ವಿದ್ಯಾರ್ಥಿಗಳಗೂ ಆನ್‌ಲೈನ್‌ ಮೂಲಕ ವಿದ್ಯಾರ್ಥಿ 
ವೇತನವನ್ನು ನೀಡುವ ಬಗ್ಗೆ ಮಾನ್ಯ ಪೌರಾಡಳತ, ಸ್ಥಳೀಯ ಸ೦ಸ್ಥೆಗಳು ಸಾರ್ವಜನಿಕ 
ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್‌ ಮತ್ತು ವಕ್ಫ್‌ ಸಚಿವರ ಗಮನ 
ಸೆಳೆಯುವುದು. 


15. ಶ್ರೀಮತಿ ಜೊಲ್ಲೆ ಶಶಿಕಲಾ ಅಣ್ಣಾಸಾಹೇಬ್‌ ಅವರು ಬೆಳಗಾವಿ ಅಲ್ಲೆ ನಿಪ್ಪಾಣಿ ಪಟ್ಟಣದಲ್ಲ 
ಅಗ್ನಿಶಾಮಕ ಠಾಣೆಗೆ ಪುರಸಭೆಯವರು ಉಚಿತವಾಗಿ ಜಮೀನನ್ನು ನೀಡುವ ಬಗ್ಗೆ ಮಾನ್ಯ 
ನಗರಾಭಿವೃದ್ಧಿ ಸಚಿವರ ಗಮನ ಸೆಳೆಯುವುದು. 


6. ನಿಯಮ ೮೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1... ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ,  ಕೆ.ಎಂ.ಶಿವಅಂಗೇಗೌಡ 
ಹೆಚ್‌.ಡಿ.ರೇವಣ್ಣ, ಕೆ.ಗೋಪಾಲಯ್ಯ ಹಾಗೂ ಇತರರು ಬೆ೦ಗಳೂರು ಉತ್ತರ ತಾಲ್ಲೂಕು 
ಕಸಬಾ ಹೋಖಳ ನಾಗಶೆಟ್ಟಹಳ್ಳ ಹಾಗೂ ಭೂಪಸಂದ್ರ ಗ್ರಾಮದ ಕರ್ನಾಟಕ ಹಾಲು 
ಮಹಾಮಂಡಳಗೆ ಸೇರಿದ ಆಸ್ತಿಯನ್ನು ಭೂ ಮಾಫಿಯಾದೊಂದಿಗೆ ಶಾಮೀಲಾಗಿ ಸುಳ್ಳು 
ದಾಖಲೆಯನ್ನು ಸೃಷ್ಟಿಸಿ ಸರ್ಕಾರವನ್ನು ವಂಚಿಸುತ್ತಿರುವ ಬಗ್ಗೆ ಚರ್ಚೆ. 


2. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ,  ಕೆ.ಎಂ.ಶಿವಅಂಗೇಗೌಡ 
ಹೆಚ್‌.ಡಿ.ರೇವಣ್ಣ, ಕೆ.ಗೋಪಾಲಯ್ಯ ಹಾಗೂ ಇತರರು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ 
ಬಹುಹಳ್ಳಗಳ ಕುಡಿಯುವ ನೀರು ಯೋಜನೆಗೆ ಹಣ ಜಡುಗಡೆಯಾಗಿದ್ದರೂ ಆ ಹಣ 
ಬಳಸಿಕೊಳ್ಳದೇ ಇರುವುದರಿಂದ ಗ್ರಾಮಾಂತರ ಪ್ರದೇಶಗಳಲ್ಲ ಕುಡಿಯುವ ನೀರಿಗೆ 
ತೊ೦ದರೆಯಾಗಿರುವ ಬಗ್ಗೆ ಚರ್ಚೆ. 


3. ಶ್ರೀಯುತರುಗಳಾದ ಜಗದೀಶ ಶೆಟ್ಟರ, ಗೋವಿಂದ ಎಂ.ಕಾರಜೋಳ, ಎಸ್‌. ಸುರೇಶ್‌ 
ಕುಮಾರ್‌, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮತ್ತು ಲಕ್ಷ್ಮಣ ಸವದಿ ಹಾಗೂ ಇತರರು ರಾಜ್ಯದಲ್ಲ 
ಇತ್ತೀಚೆಗೆ ಜಾನುವಾರುಗಳು ಕಾಲುಬಾಯಿ ರೋಗಕ್ಕೆ ತುತ್ತಾಗಿ ಸಾವನ್ನಪ್ಪುತ್ತಿರುವುದರಿ೦ದ, 
ಕಾಲುರೋಗ ತಡೆಗೆ ಸರ್ಕಾರವು ಅಗತ್ಯ ಕ್ರಮಕೈಗೊಳ್ಳುವ ಮತ್ತು ಸೂಕ್ತ ಪರಿಹಾರ 
ನೀಡುವ ಬಗ್ಗೆ ಚರ್ಚೆ. 


4. ಶ್ರೀ ಜೆ.ಆರ್‌.ಲೋಬೊ, ಶ್ರೀಮತಿ ಶಕುಂತಲಾ ಟ. ಶೆಟ್ಟ ಮತ್ತು ಜ.ಎ. ಮೊಹಿದ್ದೀನ್‌ 
ಬಾವಾ ಅವರುಗಳು ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್‌. ಸಹ ಪ್ರೊಫೆಸರ್‌ 
ಮತ್ತು ಸಹಾಯಕ ಪ್ರೊಫೆಸರುಗಳ ನೇಮಕಾತಿಯಲ್ಲ ನಡೆದ ಅವ್ಯಹಾರದ ಬಗ್ದೆ 

೮. ಶ್ರೀಯುತರುಗಳಾದ ಆರ್‌.ಅಶೋಕ, ವಿ.ಸುನೀಲಕುಮಾರ್‌, ಸಿ.ಟ.ರವಿ ಮತ್ತು ಬ.ಎನ್‌. 
ವಿಜಯಕುಮಾರ ಅವರುಗಳು ರಾಜ್ಯದಲ್ಲಿ ಖ್ಯಾಂ೦ಕ್‌-ಎ.ಟ.ಎ೦ಗಳಲ್ಲ ಹಾಗೂ ವಿವಿದೆಡೆ 
ನಡೆಯುತ್ತಿರುವ ಹಲ್ಲೆ, ದರೋಡೆ ಮತ್ತು ಕೋಮು ಹಿಂಸಾಚಾರ ಘಟನೆಗಳು ಸೇರಿದಂತೆ 
ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟರುವ ವಿಷಯದ ಬಗ್ಗೆ ಚರ್ಚೆ. 

ಪು.ತಿ.ನೋ., 


-—8- 
6. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಹೆಚ್‌.ಡಿ. ರೇವಣ್ಣ, ಜ.ಟ. ದೇವೇಗೌಡ, 
ಎನ್‌. ಚಲುವರಾಯ ಸ್ವಾಮಿ ಮತ್ತು ಮಧು ಬಂಗಾರಪ್ಪ ಹಾಗೂ ಇತರರು ರಾಜ್ಯದ 
ಸರ್ಕಾರಿ ಆಸ್ಪತ್ರೆಗಳಗೆ ಕಳಪೆ ಗುಣಮಟ್ಟದ ಔಷಧಿಗಳ ಸರಬರಾಜನಿಂದಾಗಿ ರೋಗಿಗಳಗೆ 
ತೊ೦ದರೆಯಾಗಿರುವ ಬಗ್ಗೆ ಚರ್ಚೆ. 


7. ಶ್ರೀಯುತರುಗಳಾದ ಬಸವರಾಜ ಬೊಮ್ಮಾಯಿ. ಲಕ್ಷ್ಮಣ ಸಂಗಪ್ಪ ಸವದಿ, ಭರಮಗೌಡ 
ಆಲಗೌಡ ಕಾಗೆ ಅವರುಗಳು ಕೇ೦ದ್ರ ಸರ್ಕಾರದ ನೀರಾವರಿ ಇಲಾಖೆಯು ಎಐಜಪಿ ಹೊಸ 
ನಿಯಮಗಳನ್ನು ಜಾರಿಗೆ ತಂದಿದ್ದು ನಮ್ಮ ರಾಜ್ಯದಲ್ಲಿ ಈಗಾಗಲೇ ಎಐಚಪಿ ಅಡಿಯಲ್ಲರುವ 
ಯೋಜನೆಗಳು ಹಾಗೂ ಹೊಸದಾಗಿ ಸೇರ್ಪಡೆಯಾಗಿರುವ ಯೋಜನೆಗಳನ್ನು ಇ.ಆರ್‌.ಎ೦. 
ಮತ್ತು ಕಾಡಾ ಸ್ಟೀ೦ಗಳಡಿಯಲ್ಲ ಬಳಸಹುದಾದ ಪರಿಣಾಮಗಳ ಬಗ್ಗೆ ಚರ್ಚೆ. 


5. ಶ್ರೀಯುತರುಗಳಾದ ಎಸ್‌.ಮಧುಬಂಗಾರಪ್ಪ, ಕೆ.ಎಂ.ಶಿವಅ೦ಂಗೇಗೌಡ, ಸಿ.ಎನ್‌.ಬಾಲಕೃಷ್ಣ, 
ಜ.ಐ. ನಿಂಗಯ್ಯ ಹಾಗೂ ಇತರರು ರಾಜ್ಯದ ಅರಣ್ಯ ಜಮೀನುಗಳಲ್ಲ ಬಗರ್‌ಹುಕುಂ 
ಸಾಗುವ ಮಾಡುತ್ತಿರುವ ರೈತರಿಗೆ ಹಾಗೂ ಅರಣ್ಯವಾಸಿಗಳಗೆ ಹಕ್ಕುಗಳನ್ನು ಮಾನ್ಯ 
ಮಾಡುವ ಸಲುವಾಗಿ ಅಧಿನಿಯಮ ೭20೦೦6, 2೦೦8 ಹಾಗೂ 2೦1೨ರ ಕಾಯ್ದೆ ಅನ್ವಯ 
ಗ್ರಾಮ ಸಮಿತಿಗಳನ್ನು ರಚಿಸಲು ಹಾಗೂ ಬಗರ್‌ಹುಕುಂ ಸಾಗುವಳದಾರರಿಗೆ ಹಕ್ಕುಪತ್ರಗಳನ್ನು 
ವಿಸ್ತರಿಸುವ ಬಗ್ಗೆ ಚರ್ಚೆ. 


೨. ಶ್ರೀಯುತರುಗಳಾದ ಡಾ| ಕೆ. ಸುಧಾಕರ, ಅ.ಎಂ.ನಾಗರಾಜ್‌, ಎಸ್‌.ಎನ್‌. ಸುಬ್ಬಾರೆಡ್ಡಿ, 
ಎಸ್‌.ಎನ್‌. ನಾರಾಯಣಸ್ವಾಮಿ ಹಾಗೂ ಇತರರು ಚಿಕ್ಕಬಳ್ಳಾಪುರ ಜಲ್ಲೆ ನಂದಿ 
ಹೋಬಳಯ ನೆಲಮಾಕಲಹಳ್ಳೆ ಗ್ರಾಮಗಳಲ್ಲಿ ಜವಳ ಪಾರ್ಕ್‌ ನಿರ್ಮಿಸಲು ಮಂಜೂರು 
ಮಾಡಲಾದ 84 ಎಕರೆ ಭೂಮಿಯನ್ನು ಕೃಷಿ ವಿಶ್ವವಿದ್ಯಾಲಯಕ್ಕೆ ಹಸ್ತಾಂತರಿಸಲು 
ಸರ್ಕಾರವು ತೀರ್ಮಾನ ತೆಗೆದುಕೊಂಡಿರುವುದರ ಬಗ್ಗೆ ಚರ್ಚೆ. 


1೦. ಶ್ರೀಯುತರುಗಳಾದ ಬಸವರಾಜ ಬೊಮ್ಮಾಯ. ಲಕ್ಷ್ಮಣ ಸವದಿ. ಭರಮಗೌಡ ಕಾಗೆ, 
ಸಿ.ಟ.ರವಿ, ಹಾಗೂ ಡಿ.ಎನ್‌. ಜೀವರಾಜ್‌ ಅವರುಗಳು ಕೇಂದ್ರ ಸರ್ಕಾರವು ಪಶ್ಚಿಮಘಟ್ಟ 
ಪರಿಸರ ಹಾಗೂ ಅರಣ್ಯ ರಕ್ಷಣೆಗಾಗಿ ಹೊರಡಿಸಿದ ಆದೇಶದಿಂದ ರಾಜ್ಯದ ಪಶ್ಚಿಮಘಟ್ಟ 
ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಜನರ ಮೇಲೆ ಆಗುತ್ತಿರುವ ಪರಿಣಾಮಗಳ ಬಗ್ಗೆ ಚರ್ಚೆ. 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


Fg 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


